ಕರ್ನಾಟಕ ವಿದಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು ' 


» 999(1244) 
ಶ್ರೀ ಕುಶಾಲಪ್ಪ ಎಂ.ಪಿ. (ಸುಜಾ) 
(ಸೈಳೀಯ ಸಂಸ್ಥೆಗಳ ಕ್ಷೇತ್ರ 
07.03.2022 


ಅರಣ್ಯ, ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 


ಕ್ರ. 


ಸಂ. 


ಪ್ರಶ್ನೆ ' 


ಉತ್ತರ 


ಸೊ 


ಅ) 


ಕಳೆದ 03 ವರ್ಮಗಳಿಂದ 
ಸಾರ್ವಜನಿಕರಿಗೆ. ಕೊಡಗು 
ಜಿಲ್ಲೆಯಲ್ಲಿ ಹುಲಿ ದಾಳಿಯಿಂದ 


ತೊಂದರೆಯಾಗುತಿರುವುದು 


ಸರ್ಕಾರದ ಗಮನಕೆೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ 
ಯಾವ ಕ್ರಮ ಕೈಗೊಳಲಾಗಿದ; 


(ಸಂಪೂರ್ಣ ವಿವರ ನೀಡುವುದು) 


ಬಂದಿದೆ. 


ಕೊಡಗು ಜಿಲ್ಲೆಯಲ್ಲಿ ಹುಲಿ ದಾಳಿಯನ್ನು ತಡೆಗಟ್ಟಲು ಈ ' 
ಕೆಳಕಂಡ ಕ್ರಮಗಳನ್ನು ಕೈಗೊಳ.ಲಾಗುತ್ತಿದೆ- 


1 ಹುಲಿ ಉಪಟಳ ಹೆಚ್ಚಾಗಿರುವ ಬಾಧಿತ | 
ಪ್ರದೇಶಗಳಲ್ಲಿ ಕ್ಯಾಮರಾ ಟ್ರ್ಯಾಪ್‌ ಗಳನ್ನು: 
ಅಳವಡಿಸಿ ಹುಲಿಗಳ ಚಲನ ಪವಲಸಗಳನ್ನು ' 
ಪತ್ತೆಹಚ್ಚುವ ಕಾರ್ಯವನ್ನು ಕೈಗೊಳಲಾಗುತ್ತಿದೆ. 


2 ಪದೇ ಪದೇ ವಿರ್ದಿಪ್ಟ ಪುದೇಶದಲ್ಲಿ ಹುಲಿ; 
ದಾಳಿಯಿಂದ ಸಾಕು ಪ್ರಾಣಿಗಳ ಪ್ರಾಣ ಹಾನಿ 
ಸಂಭವಿಸುತ್ತಿರುವುದು ಕಂಡುಬಂದಲ್ಲಿ ಇಲಾಖಾ 
ಆನೆಗಳನ್ನು ಉಪಯೋಗಿಸಿಕೊಂಡು ಕೂಂಬಿಂಗ್‌ 
ಕಾರ್ಯಾಚರಣೆ ನಡೆಸಲಾಗುತ್ತಿದೆ. 


3. ನುರಿತ ಇಲಾಖಾ ಸಿಬ್ಬಂದಿ ಮತ್ತು ಪರಿಣಿತರು : 
ಒಳಗೊಂಡ ತಂಡವನ್ನು ರಚಿಸಿ ಹುಲಿಯ ಚೆಲನ- | 
ವಲನಗಳನ್ನು ವಿಗಾವಹಿಸಲಾಗುತ್ತಿರುತ್ತೆದೆ. 


4. ಉಪಟಿಳ ಹೆಚ್ಚಾಗಿರುವ ಪ್ರದೇಶದಲ್ಲಿ 
ಅಳವಡಿಸಲಾಗಿರುವ ಕ್ಯಾಮರಾ ಟ್ರ್ಯಾಪಗಳಲ್ಲಿ 
ಸೆರೆಸಿಕ ಹುಲಿಯ ಛಾಯಚಿತ್ರಗಳನ್ನು ಅನುಸರಿಸಿ ; 
ಇಲಾಖೆಯಲ್ಲಿರುವ ಹುಲಿಕೋಶ ಇವರು ನೀಡಿದ | 
ತಾಂತ್ರಿಕ ವರದಿಯನುಸಾರ ಉಪಟಳ ನೀಡುತ್ತಿರುವ | 
ಹುಲಿಯನ್ನು  ವನಿರ್ದಿಪ್ಪವಾಗಿ ಗುರುತಿಸಿ! 
ಸೆರೆಹಿಡಿಯಲಾಗುತ್ತಿದೆ. | 


| 
ಇದರಂತೆ ಕಳೆದ 2 ವರ್ಷದಲ್ಲಿ ಕೊಡಗು ಜಿಲ್ಲಾ 


ವ್ಯಾಪ್ತಿಯಲ್ಲಿ ಈ ಕೆಳಕಂಡಂತೆ ಹುಲಿಗಳನ್ನು 
ಸೆಧೆಹಿಡಿಯಲಾಗಿದೆ. 


ಬಸ 


(3 — 

ಸಂ. ಪ್ರಶ್ನ ಉತ್ತರ 

——|— 
ಇ `ಪಫೊನ್ನಂಪೇಟ ವಲಯ ವ್ಯಾಪ್ತಿಯ ತುಮಟೂರು 
ಗ್ರಾಮದಲ್ಲಿ ದಿನಾಂಕ: 20-05-2020ರಂದು ಒಂದು 


ಹುಲಿಯನ್ನು ಸೆರೆಹಿಡಿಲಾಗಿರುತುದೆ. 


« ತಿತಿಮತಿ ವಲಯ ವ್ಯಾಪ್ತಿಯ ಕುಮಟೂರು ಗ್ರಾಮದಲ್ಲಿ, 
ದಿನಾಂಕ: 23-12-2000 ರಂದು ಒಂದು ಹುಲಿಯನ್ನು 
ಸೆರೆಹಿಡಿಯಲಾಗಿರುತ್ತದೆ. 


» ಪೊನ್ನಂಪೇಟೆ 
ಕುಮಟೂರು ಗ್ರಾಮದಲ್ಲಿ ದಿನಾಂಕ: 20-02-2021ರಂದು 
ಒಂದು ಹುಲಿಯನ್ನು ಸರೆಹಿಡಿಯಲಾಗಿರುತ್ತೆದೆ. 


ವಲಯ  ವ್ಯಾಪಿಯ ಟಿಶೆಟ್ಟಗೇರಿ 


| ಆ | ಕಳೆದ 0 


ವರ್ಷಗಳಲ್ಲಿ | ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಹುಲಿ ಧಾಹಾವ 
ಹುಲಿ ದಾಳಿಗೆ. ಕೊಡಗು ಉಂಟಾದ ಮಾನವ ಪ್ರಾಣ ಹಾನಿ ಪ್ರಕರಣ ಮತ್ತು ಪಾವತಿಸಿದ 
ಜಿಲ್ಲೆಯಲ್ಲಿ ಎಷ್ಟು ರೈತರು/ | ದಯಾತ್ಮಕ ಧನದ ವಿವರ ಕೆಳಕಂಡಂತಿದೆ:- 


ಸಾರ್ವಜನಿಕರು ಮರಣ ಲ 
ಹೊಂದಿರುತಾರೆ; (ವಿವರ ವರ್ಷ ವಿಭಾಗ. ಗ್ರಾಮ! ಮೃತರ ದಯಾತ,್ಮಕ ಧನ 
y ವಲಯ ಹೆಸರು 1 ರೂಲಕ್ಷಗಳಲಿ) | 
ನೀಡುವುದು) 55530 — ಇರುವುನಿಲ, 
} ಕುಮಟೂರು! 
E ಮರಣ ಹೊಂದಿದವರ ip 75 | 
ಕುಟುಂಬಕ್ಕೆ ಪರಿಹಾರ ಧನ ಮಟೂರ 
.ವಿತರಿಸಲಾಗಿದೆಯೇ; 2020-21 | ವಿರಾಜಪೇಟಿ ಎರು 
1 ಪರಹಾರ ನೀಡಿದಲ್ಲಿ ಲಾಲ್ಯನ್‌್‌ | ಪೊನುಂಪಟಿ 
ತಾಲ್ಲೂಕುವಾರು, - ಬೆಳೂರು! 1 
ಫಲಾನುಭವಿಗಳ ವಿವರ ಫೂಸ್ನಲಷಟ | ರಂಗಸಾಮಿ 
ಒದಗಿಸುವುದು; * p 
" | 3021-22 ಇರುವುದಿಲ್ಲ : | 
rT 5 ವರ್ಷಗಳಲ್ಲಿ | ಕೊಡಗು ಇವಯವ್ನ ತಳದ 3 ವರ್ಷಗಳಲ್ಲಿ ಹುಲಿ ದಾಳಿಯೆಂದ 


ಪಾಣಿಗಳು (ಹಸು, ಎಮ್ಮೆ, 


ಕುರಿ, ಮೇಳೆ) ಸಾವನ್ಮಪಿವೆ? 
(ಸಂಪೂರ್ಣ " ಬಿವರ 
ನೀಡುವುದು) 


|! 


ಹುಲಿ ದಾಳಿಗೆ ಎಷ್ಟು ಸಾಕು ಸಾವನ್ನಪ್ಲಿದ ಸಾಕುಪ್ರಾಣಿ ಪ್ರಕರಣಗಳು ಮತ್ತು ಪಾವತಿಸಿದ 
ದಯಾತಕ ಧನದ ವಿವರ ಕೆಳಕಂಡಂತಿದೆ.- 


ದಯಾತಫ 


2018-19 
2019-20 
2020-21 
2021-22 
(ಫೆಬ್ರವರಿ 31 


8,90,000 


.ಅಂತ್ಯಕ್ಕ 


ಸಂಖ್ಯೆ: ಅಪಜೀ 4 ಎಫ್‌ಡಬ್ಬ್ಯೂಬಲ್‌ 2022 


ಅರಣ್ಯ, ಆಹರ ನಾಗರಿಕ ಸರೆಬದಾಜಾ 
ಮತ್ತು ಗ್ರಾಹಕರ ;ವೆಹಾರಗಳ ಸಚಿವರು 


